ಕರ್ನಾಟಕ ವಿಧಾನ ಪರಿಷತ್ತು 

1180 

ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತು 

07.03.2022 

ಉನ್ನತ ಶಿಕ್ಷಣ, ಐಟಿಃಬಿಟಿ,. ವಿಜ್ಞಾನ ಮತ್ತು ತಂತ್ರಜ್ಞಾನ. ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವರು 


ಚುಕ್ಕೆ ಗುರುತಿಲ್ಲದ ಪಶ್ಚೆ ಸಂಖೆ 
ಸದಸ್ವರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಶ್ರಸಂ. ಪ್ರಶ್ನೆ - ಉತ್ತರ 


ಅ) [ರಾಜ್ಯದಲ್ಲಿ ಒಟ್ಟು ಎಷ್ಟು ಸರ್ಕಾರಿ ತಾಂತ್ರಿಕ 
ಕಾಲೇಜುಗಳಿವೆ; ಮತ್ತು ಇವುಗಳಲ್ಲಿ ಖಾಲಿ 
ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು 


ಪ್ರಸಕ್ತ ಸಾಲಿನಲ್ಲಿ ರಾಜ್ಯದಲ್ಲಿ ಒಟ್ಟು 14 ಸರ್ಕಾರಿ 
ಇಂಜಿನಿಯರಿಂಗ್‌ ಕಾಲೇಜುಗಳು ಅಸ್ತಿತ್ವದಲ್ಲಿರುತ್ತವೆ.: `ಈ ಸಂಸ್ಥೆಗಳ |." 
ಒಟ್ಟು 3410 ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಅವಕಾಶವಿದ್ದು 2539. 
ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದಿದ್ದು, ಇನ್ನು 871 ಸೀಟುಗಳು | 
ಖಾಲಿ ಉಳಿದಿರುತ್ತವೆ. 
ಸರ್ಕಾ `ಇಂಡನಿಯರಿಂಗ್‌ ಕಾಲೇಜನಲ್ಲಿ ಓಬ್ಬ ವಿದ್ಯಾರ್ಥಿಗೆ 
ಒಂದು ವರ್ಷಕ್ಕೆ ಒಟ್ಟು ರೂ.33,810/- ಗಳ ಶುಲ್ಕ ನಿಗದಿಯಾಗಿದೆ. 


ಆ) [ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜಿನಲ್ಲಿ ಒಬ್ಬ 


ವಿದ್ಯಾರ್ಥಿಗೆ ಒಂದು ವರ್ಷಕ್ಕೆ ತಗಲುವ ಒಟ್ಟು 
ಶುಲ್ಲಗಳ ವಿವರ ಈ ಕೆಳಗಿನಂತಿದೆ. 
ಶುಲ್ಕ (ಫೀಸ್‌) ಎಷ್ಟು? ಶುಲ 


ಹಲ್ಕಗಳ ನವರ: ಮೊತ್ತೆರೊಗಳಕ್ಲಿ 
ಜೋಧನಾ ಶುಲ್ಕ ” 15,000/- 


ಇತರೆ ಶುಲ್ಕ (2021-22ನೇ 
ಸಾಲಿಗೆ ಅನ್ನಯವಾಗುವಂತೆ). 


ಇಡಿ 41 ಟಿಸಿ 2022 


ನೊರಾಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ, ಐಟಿಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ 


ಇಲಾಖೆ ಸಚಿವರು 


ANNEXURE-1 


E002: Govemment SKS JT Institute of Engineering. Bangalore 


E154: Government i College, Chamarajanagara 


E273: sr Coverament Engincering GllegeViprasainagar, Gar 


Fl 


E274: Govemment ಮಾಗದ Sg renli ಗ್‌ 


TN ET ETN ETN NN 


CE 
[e 
EC 
sr 
TX 
ME 
MM 
EE 


Al 
AU 


Civil Engineering 
Computers Science And Engineering 


, Electronics and Communication Engineering 


Silk Technology 

Textile Technology 

Mechanical Engineering 

Mechanical and Smart Manufacturing 
Electrical And Electronics Engineering 
Attificial Intelligence and Machine Learning 
Automobile Engineering 


